ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 372 (331) 

ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ ಸಲೀಂ ಅಹಮದ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

ಉತ್ತರಿಸುವ ದಿನಾಂಕ : 48-02-2022. 

ಉತ್ತರಿಸುವವರು * ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
| ಸಂ. ಪ್ರಶ್ನೆಗಳು iis ಉತ್ತರ 


(ಅ) | ಗ್ರಾಮ ಪಂಚಾಯತ್‌ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ | 
ನೀಡುತ್ತಿರುವ ಗೌರವಧನ ಸರಿಯಾದ ಸಮಯಕ್ಕಿ 
ಬಿಡುಗಡೆ ಮಾಡದಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ 


(ಆ) ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ 2019 ರಿಂದ 
2021ನೇ ಸಾಲಿನವರೆಗೆ ಬಿಡುಗಡೆ ಮಾಡಿರುವ 
ಗೌರವಧನ ಎಷ್ಟು: 


ಬಿಡುಗಡೆ ಮಾಡಬೇಕಾಗಿರುವ "ಅನುದಾನ ವಷ್ಟು; 


ಆರ್ಥಿಕ ವರ್ಷ | ಬಿಡುಗಡೆ ಮಾಡಲಾದ 
ಮೊತ್ತ(ರೂ, ಗಳಲ್ಲಿ) 
2019-20 138,03,81,000 
2020-21 61,75,21,000 
ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಸಂಬಂಧಿಸಿದಂತೆ 
ಯಾವುದೇ ಸಾಲಿನ ಗೌರವಧನ ಅನುದಾನ ಬಿಡುಗಡೆಗೆ 
ಬಾಕಿ ಇರುವುದಿಲ್ಲ - 


ಇ) | ಗ್ರಾಮ ಪಂಚಾಯತ್‌ ಸದಸ್ಯರುಗಳಿಗೆ ಗೌರವಧನ 
ಲಿ 


ಹೆಚ್ಚಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; 


ಕಡತ ಸಂಖ್ಯೆ: ಗ್ರಾಅಪಂರಾ 298 ಜಿಪಸ 2021 ರಲ್ಲಿ | 
ದಿನಾಂಕ:15.11.2021 ರಂದು ಗ್ರಾಮ ಪಂಚಾಯತಿ 
ಸದಸ್ಯರ ಗೌರವಧನವನ್ನು ಹೆಚ್ಚಿಸುವ ಕುರಿತು 
ಸರ್ಕಾರದಿಂದ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು 
ಸಲ್ಲಿಸಲಾಗಿ, ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ: ಆಇ 
549 ವೆಚ್ಚ 6/2021 ದಿನಾಂಕ: 29.11.2021 ರಲ್ಲಿ 
ಪ್ರಸ್ತುತ ಹೆಚ್ಚುವರಿ ಹಣಕಾಸು ಕಾರ್ಯಭಾರವನ್ನು 


ಭರಿಸಲು ಸಾಧ್ಯವಿಲ್ಲವೆಂದು ತಿಳಿಸಿರುತ್ತಾರೆ, 


(ಈ) | ಗ್ರಾಮ ಪಂಚಾಯತ್‌ ಸದಸ್ಯರ ಗೌರವಧನ ಸ 
ಮಾಡಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಾಗಿದೆ? 


(ವಿಷರ ನೀಡುವುದು). 


ಗ್ರಾಮ ಪಂಚಾಯತ್‌ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ 
ಸದಸ್ಯರುಗಳಿಗೆ ಗೌರವಧನವನ್ನು ತ್ರೈಮಾಸಿಕ 


ಕಂತುಗಳಲ್ಲಿ ಆಯಾ ಜಿಲ್ಲಾಪಂಚಾಯತ್‌ವಾರು 


-- fj | 


ಬಿಡುಗಡೆ ಮಾಡಲಾಗುತ್ತಿದೆ. 


ಸಂಖ್ಯೆ: ಗ್ರಾಅಪಂರಾ 75 ಜಿಪಸ 2022 


ಗ್ರಾಮೀಣಾಭಿವೃದ್ಧಿ ನ ಮಿಷತ್ರಚಪ್ರ ರಾಜ್‌ ಸಚಿವರು 


His ರಾಜ್‌ ಸಚೆವ' 


